ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :  (27)109 
ಸದಸ್ಯರ ಹೆಸರು : ಶ್ರೀ ಅ. ದೇವೇಗೌಡ (ಪದವೀಧರ ಕ್ಷೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ 13-12-2021 


ಉತ್ತರಿಸುವ ಸಚಿವರು 


ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ತಮ 


ಪ್ರಕ 


ಉತ್ತರ 


RN 


ರಾಜ್ಯದಲ್ಲಿನ ಎಲ್ಲಾ ಅನುದಾನಿತ 
ಖಾಸಗಿ ಪದವಿ ಪೂರ್ವ 
ಕಾಲೇಜುಗಳಲ್ಲಿನ ದೈಹಿಕ ಶಿಕ್ಷಣ 


`ಹೌದು 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಡಿ 43 ಟಿಪಿಯು 


etc.,) 


ಉಪನ್ಯಾಸಕರ ಹುದ್ದೆಗಳನ್ನು 2018 ದಿನಾಂಕ:09-10-2019ರಲ್ಲಿ the Karnataka Pre- 
ವಿದ್ಯಾರ್ಥಿಗಳ ಸಂಖ್ಯಾ ಬಲದ | University Education (Academic, Registration, 
ಆಧಾರದ ಮೇಲೆ | Administration and Grant-in-aid 
ವೇತನಾನುದಾನಕ್ಕೆ ಒಳಪಡಿಸಲು | (Amendment) Rules, 2019ನ್ನು ಜಾರಿಗೆ ತರಲಾಗಿದೆ. 
ಸರ್ಕಾರ ಆದೇಶ | ಸದರಿ ತಿದ್ದುಪಡಿ ನಿಯಮಗಳನ್ವಯ ಅನುದಾನಿತ ಪದವಿ 
ಹೊರಡಿಸಿದೆಯೇ; ಪೂರ್ವ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು 
ಅನುದಾನಕ್ಕೆ ಒಳಪಡಿಸಲು ಪ್ರಥಮ ಮತ್ತು ದ್ವಿತೀಯ ಪಿಯುಸಿ 
| ತರಗತಿ ಸೇರಿ ಕನಿಷ್ಠ 120 ವಿದ್ಯಾರ್ಥಿಗಳ ಸಂಖ್ಯಾಬಲವನ್ನು 
| ನಿಗದಿಪಡಿಸಿ ಆದೇಶಿಸಿದೆ. 
ಆ) [2020-21ನೇ ಸಾಲಿನ ಆರ್ಥಿಕ ಸರ್ಕಾರದ ಸುತ್ತೋಲೆ ಸಂಖ್ಯೆ ಆಇ'157 ವೆಚ್ಚ2020 
ವರ್ಷದಲ್ಲಿ ಎಲ್ಲಾ ನೇರ ದಿನಾ೦ಕ:10-06-2020 ರಲ್ಲಿ ಪ್ರಸ್ತುತ ಕೋವಿಡ್‌-19ರ 


ನೇಮಕಾತಿ ಹುದ್ದೆಗಳನ್ನು ಭರ್ತಿ 
ಮಾಡುವುದನ್ನು ತಡೆಹಿಡಿದಿದ್ದರೂ, 
2020-21ನೇ ಶೈಕ್ಷಣಿಕ ವರ್ಷದಲ್ಲಿ 


ದೈಹಿಕ ಶಿಕ್ಷಣ ಉಪನ್ಯಾಸಕರ 
ಹುದ್ದೆಗಳನ್ನು ಶೈಕ್ಷಣಿಕ 
ಹಿತದೃಷ್ಟಿಯಿಂದ ಹಾಗೂ 
ಬೋಧಕರ ವಯೋಮಾನ 
ಮೀರುವುದನ್ನು ಪರಿಗಣಿಸಿ, 
ವೇತನಾನುದಾನಕ್ಕೆ ಒಳಪಡಿಸಲು 


ಸರ್ಕಾರವು ಆರ್ಥಿಕ ಮಿತಿಯನ್ನು 
ಸಡಿಲಿಸಿ ಈ ಶಿಕ್ಷಕರಿಗೆ ಅನುಕೂಲ 
ಮಾಡಿಕೊಡಲಿದೆಯೇ? 


ಹಿನ್ನೆಲೆಯಲ್ಲಿ ಖಾಸಗಿ ಅನುದಾನಿತ ಪದವಿ ಪೂರ್ವ 
ಕಾಲೇಜುಗಳಲ್ಲಿ ನಿವೃತ್ತಿ, ನಿಧನ, ರಾಜೀನಾಮೆ ಮತ್ತು ಇತರೆ 
ಯಾವುದೇ ಕಾರಣಗಳಿಂದ ಖಾಲಿ ಉಂಟಾಗುವ ಹುದ್ದೆಗಳನ್ನು 
2020-21ನೇ ಸಾಲಿನಲ್ಲಿ ಯಾವುದೇ ಹೊಸ ಅನುದಾನ ರಹಿತ 
ವಿದ್ಯಾ ಸಂಸ್ಥೆಗಳನ್ನು ಅನುದಾನಕ್ಕೆ ಒಳಪಡಿಸುವಂತಿಲ್ಲವೆಂದು 
ರಾಜ್ಯದಲ್ಲಿ ಆರ್ಥಿಕ ಮಿತವ್ಯಯವನ್ನು ಜಾರಿಗೊಳಿಸಿದೆ. 


ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ 
ಹುದ್ದೆಗಳನ್ನು ಭರ್ತಿ ಮಾಡುವಂತಿಲ್ಲವೆಂದು ಹಾಗೂ ಸದರಿ 
ನಿಯಮವು ಈಗಾಗಲೇ ಭರ್ತಿ ಮಾಡಲು ಆರ್ಥಿಕ 
ಇಲಾಖೆಯು ಸಹಮತಿಸಿರುವ ಪ್ರಕರಣಗಳಿಗೂ ಸಹ ಆರ್ಥಿಕ 
ಮಿತವ್ಯಯ ಅನ್ವಯಿಸತಕ್ಕದ್ದೆಂದು ಆದೇಶಿಸಿರುವ ನಿಮಿತ್ತ 
ತಾತ್ಕಾಲಿಕಾವಾಗಿ ಈ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ. 


ಆರ್ಥಿಕ ಇಲಾಖೆಯು ಆರ್ಥಿಕ ಮಿತವ್ಯಯವನ್ನು 
ಸಡಿಲಿಸಿದ ನಂತರ ಪ್ರಸ್ತಾವನೆಯನ್ನು ಪರಿಶೀಲಿಸಲು 
ಕ್ರಮವಹಿಸಲಾಗುವುದು. | 
ಸಂಖ್ಯೆ: ಇಡಿ 194 ಡಿಜಿಡಬ್ಬ್ಯೂ 2021 
. ನಾಗೇಶ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಹಾಗೂ ಸಕಾಲ ಸಚಿವರು 


